ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1277 
ಸದಸ್ಯರ ಹೆಸರು ಶ್ರೀ ಎಂ.ಪಿ ಸುನೀಲ್‌ ಸುಬ್ರಮಣಿ 
(ಸೈಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 17-03-2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 
(ಅ) ಕಳೆದ ಫೆಬ್ರವರಿ 19ರಂದು ಕೊಡಗು 
ಜಿಲ್ಲೆಯ ಶನಿವಾರಸಂತೆ, . 
ಅಂಕನಹಳ್ಳಿ ವನಿಡ್ಡ ಗ್ರಾಮಗಳ ಬಂದಿದೆ. 
ವ್ಯಾಪ್ತಿಯಲ್ಲಿ ಆಲಿಕಲ್ಲು ಸಹಿತ | 
ಭಾರಿ ಮಳೆಯಾಗಿರುವುದು | ಫೆಬ್ರವರಿ-19ರ೦ದು ಕೊಡಗು ಜಿಲ್ಲೆಯ ಶನಿವಾರಸಂತೆ ಗ್ರಾಮದಲ್ಲಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | 225 ಮಿ.ಮಿ, ಅಂಕನಹಳಿ ಹಾಗೂ ನಿಡ ಗ್ರಾಮಗಳ ವ್ಯಾಪ್ತಿಯಲ್ಲಿ 
ಎಷ್ಟು ಪ್ರದೇಶದಲ್ಲಿ: ಈ ಮಳೆಯು (27 ಮಿ.ಮಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. 
ಬಂದಿದೆ; (ಸಂಪೂರ್ಣ ವಿವರ 
ನೀಡುಪುದು) y ? 
(ಆ) ಈ ಸಂದರ್ಭದಲ್ಲಿ ಕಾಫಿ, ಹಸಿರು | ಆಲಿಕಲ್ಲು ಮಳೆಯಿಂದ ಬೆಳೆಹಾನಿಯಾದ ಪ್ರಕರಣಗಳಿಗೆ 


ಮೆಣಸು, ಕಾಳು ಮೆಣಸು, ಶುಂಟಿ, 
ಸಿಹಿ ಗೆಣಸು, ಅಡಿಕೆ ಕೃಷಿಗೆ 
ಹಾನಿಯಾಗಿರುವುದು. ಸರ್ಕಾರದ 
ಗೆಮನಕ್ಕೆ ಬಂದಿದೆಯೇ; ಈ 
ಅಕಾಲಿಕ ಮಳೆಗೆ ತುತ್ತಾಗಿ 
ಸಷ್ಯವಾಗಿರುವ ರೈತರಿಗೆ 
ನೀಡಲಾಗಿರುವ ಪರಿಹಾರವೇನು; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಕಂದಾಯ, ಕೃಷಿ ಹಾಗೂ ತೋಟಿಗಾರಿಕೆ ಇಲಾಖೆಯ ಅಧಿಕಾರಿಗಳು 


'ಜಂಟಿ ಸರ್ವೆ ನಡೆಸಿ, ಬೆಳೆಹಾನಿ ಪ್ರಮಾಣವು ಶೇಕಡಾ 33ಕ್ಕಿಂತ 


ಹೆಚ್ಚಿದ್ದ ಪ್ರದೇಶಗಳಲ್ಲಿ, ಕೆಂದ್ರ: ಸರ್ಕಾರದ 
ಮಾರ್ಗಸೂಚಿಯನ್ನಯ ಇನ್‌ಪುಟ್‌ ಸಬ್ಬಿಡಿ ಪಾವತಿಸಲಾಗುತ್ತದೆ. 
ಪ್ರಾಥಮಿಕ ವರದಿಯಂತೆ ಕೆಳಕಂಡಂತೆ ಬೆಳೆ ಹಾನಿಯಾಗಿರುತ್ತದೆ. 


ನಿಡ, ಗ್ರಾಮ-4ಎಕರೆ ಹಸಿಮೆಣಸಿನಕಾಯಿ, 5ಎಕರೆ ಬಾಳೆ, 
300ಎಕರೆ ಕಾಫಿ, 60ಎಕರೆ ಕಾಳು ಮೆಣಸು, 10ಎಕರೆ ಶುಂಠಿ, 5ಎಳರೆ 
ಸಿಹಿ ಗೆಣಸು, 12ಎಕರೆ ಅಡಿಕೆ ಬೆಳೆಹಾನಿಯಾಗಿರುತ್ತದೆ. 


ಅಂಕನಹಳ್ಳಿ ಗ್ರಾಮ-15ಎಕರೆ ಜೋಳ, ರಎಕರೆ ಹಸಿ 


ಮೆಣಸಿನಕಾಯಿ, 10ಎಕರೆ ಬಾಳೆ, 60ಎಕರೆ ಕಾಫಿ, 30ಎಕರೆ ಕಾಳು 


ಮೆಣಸು, 60ಎಕರೆ ಶುಂಠಿ, 25ಎಕರೆ ಸಿಹಿ ಗೆಣಸು, 25ಎಕರೆ ಅಡಿಕೆ 
ಬೆಳೆಹಾನಿಯಾಗಿರುತ್ತದೆ. 


ಶನಿವಾರಸಂತೆ ಗ್ರಾಮದಲ್ಲಿ ಬೆಳೆಹಾನಿಯಾಗಿರುವುದಿಲ್ಲ. 
ಜಂಟಿ ಸರ್ವೇ ಕಾರ್ಯ ಪ್ರಗತಿಯಲ್ಲಿದ್ದು, ಕೇಂದ್ರ ಸರ್ಕಾರದ 


ಮಾರ್ಗಸೂಚಿಯನ್ವಯ ಇನ್‌ಪುಟ್‌ ಸಬ್ಬಿಡಿ 
ಪಾವತಿಸಲಾಗುವುದು. | 
ಕ೦ಇ 109 ಟಿಎನ್‌ಆರ್‌ 2021 pp ಯು 
A © ದ 
(ಆರ್‌. ಅಶೋಕ) 
ಕಂದಾಯ ಸಜಿವರು 


